ಕರ್ನಾಟಕ ವಿಧಾನ ಪರಿಷತು 


ಮಾನ್ಯ ಸದಸ್ಯರ ಹೆಸರು 


— 


: | ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ !: 


— 


1060 | 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


| 2212,2021 
We 


: | ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳೇನು; 


ಕ್ರ.ಸಂ! ಪ್ರಶ್ನೆ | ಉತ್ತರ 
(ಅ) "ವಸತ ಇಲಾಖೆಯ ಹಲವು ವಸತಿ 
' ಯೋಜನೆಗಳು ಅನುದಾನದ ವಿವಿಧ ವಸತಿ ಯೋಜನೆಗಳಡಿ ಮಂಜೂರಾದ 
ಲಭ್ಯತೆಯಿಲ್ಲದೇ ಅನುಷ್ಠಾನದಲ್ಲಿ | ಮನೆಗಳಿಗೆ ಇಂದಿರಾ ಮನೆ ಆ್ಯಪ್‌ ಮತ್ತು ವಿಜಿಲ್‌ ಆ್ಯಪ್‌ 
| ' ವಿಳಂಬವಾಗುತ್ತಿರುವ ಮತ್ತು ಪ್ರಗತಿಯಲ್ಲಿ | ಮುಖಾಂತರ ಜಿ.ಪಿ.ಎಸ್‌ ಮಾಡಲಾದ ಮನೆಗಳ ಭೌತಿಕ 
| ಕುಂಠಿತವಾಗುತ್ತಿರುವುದು ಸರ್ಕಾರದ | ಪ್ರಗತಿಗನುಗುಣವಾಗಿ ಅನುದಾನ ಬಿಡುಗಡೆ 
ಗಮನಕ್ಕೆ ಬಂದಿದೆಯೇ; ಮಾಡಲಾಗುತ್ತಿತ್ತು, ಪ್ರಸ್ತುತ ಫಲಾನುಭವಿಗಳಿಗೆ 
(ಆ) | ಹಾಗಿದ್ದಲ್ಲಿ, ವಸತಿ ಯೋಜನೆಗಳಿಗೆ | ಅನುಕೂಲವಾಗಲೆಂದು ಇಂದಿರಾ ಆ್ಯಪ್‌ ಮತ್ತು ವಿಜಿಲ್‌ 
ಅನುದಾನ ಒದಗಿಸಿ ಯೋಜನೆಗಳು | ಆ್ಯಪ್‌ ಅನ್ನು ಒಗ್ಗೂಡಿಸಿ ಇಂದಿರಾ ವಿಜಿಲ್‌ ್ಯಪ್‌ ಎಂಬ 
| ತ್ವರಿತಗತಿಯಲ್ಲಿ ಅನುಷ್ಠಾನಗೊಳ್ಳಲು | ಸರಳೀಕೃತ ತಂತ್ರಾಂಶವನ್ನು ಅಳವಡಿಸಿದ್ದು ಸದರಿ ಆ್ಯಪ್‌ 


ಮೂಲಕ ಜಿ.ಪಿ.ಎಸ್‌. ಆಧಾರಿತ ಪ್ರಗತಿ ದಾಖಲಿಸಿದ 


ಪ್ರತಿಯೊಬ್ಬ ಫಲಾನುಭವಿಯ ಖಾತೆಗೆ ವಿಳಂಬವಿಲ್ಲದಂತೆ 


ಸಹಾಯಧನ ಜಮೆಯಾಗುತ್ತಿದೆ. 


| 
| 
| 


ರಾಜೀವ ಗಾಂಧಿ 


ವಸತಿ 
ವತಿಯಿಂದ ಅನುಷ್ಠಾನಗೊಳ್ಳುವ ಒಟ್ಟು 
ವಸತಿ ಯೋಜನೆಗಳು ಯಾವುವು; 


Re 
ನಿಗಮದ | 


| 
| 
| 
| 


ಈ ಕೆಳಕಂಡ ಯೋಜನೆಗಳನ್ನು ರಾಜೀವ್‌ ಗಾಂಧಿ | 


ವಸತಿ ನಿಗಮ ನಿಯಮಿತದ ಮೂಲಕ 
| ಅನುಷ್ಠಾನಗೊಳಿಸಲಾಗುತ್ತಿದೆ. 


ರಾಜ್ಯ ಸರ್ಕಾರದ ಯೋಜನೆಗಳು :- 

ಬಸವ ವಸತಿ ಯೋಜನೆ 

ಡಾ.ಬಿ.ಆರ್‌. ಅಂಬೇಡ್ಕರ್‌ ನಿವಾಸ್‌ ಯೋಜನೆ 
(ಗ್ರಾಮೀಣ ಮತ್ತು ನಗರ) 

ವಾಜಪೇಯಿ ನಗರ ವಸತಿ ಯೋಜನೆ 


(8 
a5 


ಉತ್ತರ 


(ಈ) 


.* ಮುಖ್ಯಮಂತ್ರಿಗಳ ಒಂದು ಲಕ್ಷ ದ | 
ಬೆಂಗಳೂರು ವಸತಿ ಯೋಜನೆ | 
* ದೇವರಾಜ ಅರಸು ವಸತಿ ಯೋಜನೆ (ಗ್ರಾಮೀಣ ' 
ಮತ್ತು ನಗರ) | 


ಕೇಂದ್ರ ಪ್ರ )ರಸ್ಕೃತ ಯೋಜನೆಗಳು :- | 


* ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ಗ್ರಾಮೀಣ | 
ಮತ್ತು ನಗರ). 


ನಿವೇಶನ ಯೋಜನೆಗಳು :- 


* ಮುಖ್ಯ ಮಂತ್ರಿಗಳ ಗ್ರಾಮೀಣ ನಿವೇಶನ ಯೋಜನೆ | 
* ಮುಖ್ಯ ಮಂತ್ರಿಗಳ ನಗರ ನಿವೇಶನ ಯೋಜನೆ. 


ಕಳೆದ ಮೂರು 
ವರ್ಷಗಳಲ್ಲಿ ಯಾವ 
ಯಾವ ಯೋಜನೆಗಳಿಗೆ 
ಎಷ್ಟೆಷ್ಟು ಅನುದಾನ 
ಒದಗಿಸಲಾಗಿತ್ತು; 


ವಿವಿಧ ವಸತಿ ಮತ್ತು ನಿವೇಶನ ಯೋಜನೆಗಳಡಿ 
2018-19 ರಿಂದ 2020-21ರವರೆಗೆ 
ರೂ.10,361.40 ಕೋಟಿಗಳ ಅನುದಾನ ಬಿಡುಗಡೆ | 
ಮಾಡಲಾಗಿದ್ದು, ರೂ.9,739.03 ಕೋಟಿಗಳನ್ನು ವಿವಿಧ 
ವಸತಿ ಯೋಜನೆಗಳಡಿ, ರೂ.61.27 ಕೋಟಿಗಳನ್ನು 
| ನಿವೇಶನ ಯೋಜನೆಗಳಡಿ ಹಾಗೂ ರೊ.11.94| 
| ಕೋಟಿಗಳನ್ನು ಮೂಲಭೂತ ಸೌಕರ್ಯ ಯೋಜನೆಗಳಡಿ 
ಜಿಲ್ಲಾಧಿಕಾರಿಗಳಿಂದ ನೀಡಲಾದ ಉಪಯೋಗ ಪ್ರಮಾಣ' 
ಪತ್ರದನ್ವಯ ಎರಡನೇ ಕಂತಿನ ಅನುದಾನ ಬಿಡುಗಡೆ | 
ಮಾಡುವ ಸಂಬಂಧ ಖರ್ಚು ಮಾಡಿದ್ದು, ಒಟಾರೆ' 
| ರೂ.9,812.24 ಕೋಟಿಗಳನ್ನು ಖರ್ಚು ಮಾಡಲಾಗಿದೆ. 
| ಆರ್ಥಿಕ ವರ್ಹಾವಾರು ಮತ್ತು ಯೋಜನಾವಾರು ವಿವರಗಳನ್ನು | 
| ಅನುಬಂಧದಲ್ಲಿ ಒದಗಿಸಲಾಗಿದೆ. | 


—— 


ಕ್ರ.ಸಂ 


ಪ್ರಶ್ನೆ | ಉತ್ತರ 


ಎಷ್ಟೆಷ್ಟು ಮನೆಗಳ | ನೀಡಲಾಗಿದೆ :- 
ಯೋಜನೆಗಳಿಗೆ ಗುರಿ, ಯೋಜನೆ ಮನೆಗಳ ಗುರಿ 
ನಿಗದಿಪಡಿಸಲಾಗಿದೆ; ಗ್ರಾಮೀಣ | 
| ಅವುಗಳ ಪ್ರಗತಿ ಯಾವ' | ಬಸವ ವಸತಿ ಯೋಜನೆ | 350000 
ಹಂತದಲ್ಲಿದೆ? (ವಿವ!  [ಡಾ. ಬಿ.ಆರ್‌. ಅಂಬೇಡ್ಕರ್‌ ನಿವಾಸ್‌ 50000; 
ನೀಡುವುದು) | ಯೋಜನೆ (ಗ್ರಾಮೀಣ) 
| ಒಟ್ಟು | 4000೦೦ | 
ನಗರ | 
ವಾಜಪೇಯಿ ನಗರ ವಸತಿ ಯೋಜನೆ 50000 


ಡಾ. ಬಿ.ಆರ್‌. ಅಂಬೇಡ್ಕರ್‌ ನಿವಾಸ್‌ 25000 

ಯೋಜನೆ (ನಗರ) 

Meek 
ದೇವರಾಜ ಅರಸು ವಸತಿ ಯೋಜನೆ 25000 

ಒಟ್ಟು! 100000 

ಒಟ್ಟಾರೆ (ಗ್ರಾಮೀಣ ಮತ್ತು ನಗರ 500000 

| ಸೇರಿದಂತೆ) ' 


ಮೇಲೆ ತಿಳಿಸಿದಂತೆ 5 ಲಕ್ಷ ಹೊಸ ಮನೆಗಳ ಗುರಿಗೆ ಸಂಬಂಧಿಸಿದಂತೆ 
| ಗ್ರಾಮೀಣ ಪ್ರದೇಶದ ಗ್ರಾಮ ಪಂಚಾಯತ್‌ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ 
' ಅರ್ಹ ಫಲಾನುಭವಿಗಳ ಆಯ್ಕೆಗೆ ಸೂಚನೆ ನೀಡಲಾಗಿದ್ದು, ಈ ಸಂಬಂಧ ಆಯ್ಕೆ 
ಪ್ರಕ್ರಿಯೆ ಪ್ರಗತಿಯಲ್ಲಿರುತ್ತದೆ. 


ಬೆಳೆಗಾವಿ ಜಿಲೆಗೆ ಪ್ರಸಕ್ತ 2021-22ನೇ ಸಾಲಿಗೆ ವಿವಿಧ ವಸತಿ ಯೋಜನೆಗಳಡಿ 5 ಲಕ್ಷ ಹೊಸ" 
ಆರ್ಥಿಕ ವರ್ಷದಲ್ಲಿ ಯಾವ | ಮನೆಗಳ ಗುರಿಯನ್ನು ಸರ್ಕಾರದ ಆದೇಶ ಸಂಖ್ಯೆ: ವಇ 44 ಹೆಚ್‌ಎಹೆಚ್‌ | 
'ಯಾವ ಯೋಜನೆಗಳ 2021(ಭಾಗ-1), ದಿನಾಂಕ :16.12.2021ರಲ್ಲಿ ಈ ಕೆಳಕಂಡಂತೆ" 


| 
| 
| 
| 
| 


| 
| 
| 


(ಸಂಖ್ಯೆ : ವಇ 475 ಹೆಚ್‌ಎಎಂ 2021) 
ತ 
(ವಿ. ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು 


ಅನುಬಂಧ -1 LCQ - 1060 
2018-19ರಿಂದ 2020-21ರವರೆಗೆ ವಸತಿ ವ ೬ ನಿವೇಶನ ಯೋಜನೆಗಳಡಿ ಬಿಡುಗಡೆ ಮತ್ತು ಖರ್ಚು ಮಾಡಲಾದ ಅನುದಾನದ ವಿವರ 


ರೂ.ಕೋಟಿಗಳಲ್ಲಿ 


ಕ್ರ. f | 2018-19 EL EN 
ಯೋಜನೆಗಳ 
Fi EE ಬಿಡುಗಡೆ [ ಖರ್ಚು EL | ಖರ್ಚು | ಬಿಡುಗಡೆ [ ಖರ್ಚು | ಐಡುಗಡ 


| 1654.00] 1935.84 | 50002] | 50002] | 73970 | 73970 990.00) 614.65] 3234.62] 3350.19 
ವಾಸ್‌ ಯೋಜನೆ| 1339.82| 1200. 6] 111307 | 111307 07] 753.83) 950. 0] 6೮30 | 699% 80| 3402.89 
ರಸು ವಸತಿ ಯೋಜನೆ 50.00 95.89 | 5195 | 5195 44.36 37.00 44.70 138.95 


208.31 | 9375 | 9375 307.67 695.75 
ಶ್ರಿ ಆವಾಸ್‌ ಯೋಜನೆ(ಗ್ರಾ) 360.76| 660. 7] 90560 | 90900] 60| 158. | 95.531) 670.36 
ಆವಾಸ್‌ ಯೋಜನೆ - ನಗರ 1433.01] 1089.97) 413.11 
ರಾಜೀವ್‌ ಸೋ 106.48] 109. ೮] ೦೦ರ ಗ 2511 10648 
ವಸತಿ ಒಟ್ಟು 5194.07| 5300. wT | 2992.0 00 9739.03 


ನಿವೇಶನ ಒಟ್ಟು 1 50.87 73.21 


ವಸತಿ ಮತ್ತು ನಿವೇಶನ ಒಟ್ಟು 5194.07! 5351 81) 2572.10 | 2572.10 10| 2404.06] 2595.23| 2056.37| 10361 40 9812.24 


೫ 

Ke ಸ 

[e<) ೦ pS 
RN Ce) NS 
(Ce) MN NM 


(Ce) 
pe 
pe 
o 
A 


211235 


pe 
ಭತ ೪ 
NER FN 
FN Oo 
w p 
[ಅ ಲ 


ಹೀನಂ ತ್ರಿಗಳ ಗ್ರಾಾಮೀ € ನಿವೇಶನ 


ಮಿ 
ಲಾ 
Dm 
[e) 


೧ನ ೧ೋಂವೆ 


($೪) 
Sy 
ಮಿ 
Mm 
pe ps 
=> | 
(Ke) W 
po ೌ 


~ 
Ny 
[= 
[©)) 


